ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ 19ನೇ ಜುಲೈ, 2019 
ಆಕಸ್ಮಿಕ ರಜೆಯ ಸೌಲಭ್ಯಗಳ ಬಗ್ಗೆ 
ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು):- 
385 (449) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ಪುಸ್ತುತ ರಾಜ್ಯ ಸರ್ಕಾರವು ಪ್ರತಿ 4ನೇ ಶನಿವಾರವನ್ನು ರಜಾ ದಿನವೆಂದು ಘೋಷಣೆ ಮಾಡಿ, ಸಾಂದರ್ಭಿಕ ರಜೆಯನ್ನು 15 
ದಿನಗಳಿಂದ 10 ದಿನಗಳಿಗೆ ನಿಗದಿಗೊಳಿಸಿದೆಯೇ ; 
(ಆ) ಈ ರಜಾ ದಿನ ಪೊಲೀಸ್‌ ಇಲಾಖೆ/ಅಗ್ನಿ ಶಾಮಕ ಸಿಬ್ಬಂದಿ/ ಹೋಂ ಗಾರ್ಡ್‌ ಸಿಬ್ಬಂದಿಗಳಿಗೆ ಅನ್ವಯಿಸುವುದೇ ಹಾಗೂ 


ಸಾಂದರ್ಭಿಕ ರಜೆಯನ್ನು 15 ದಿನಗಳಿಂದ 10 ದಿನಗಳಿಗೆ ನಿಗದಿಗೊಳಿಸಲಾಗಿದೆಯೇ ? (ಸಂಪೂರ್ಣ ವಿವರ ನೀಡುವುದು) 


